ವಿಧಾನ ಪರಿಷತು 


ಅನುಷ್ಠಾನ ಮಾಡಿರುವ ವೆಚ್ಚಗಳಷ್ಟು; ಅನುಷ್ಠಾನ 


'ಮಾಡಿರುವ ಸಂಸ್ಥೆಗಳು, ಕಾರ್ಯಾದೇಶ ನೀಡಲು 


ಆಯುಕ್ತರಿಗೆ ಇರುವ ಆರ್ಥಿಕ ಅಧಿಕಾರಗಳೇನು? 
(ಸರ್ಕಾರಿ ಆದೇಶಗಳ ವಿವರಗಳನ್ನು 


ಒದಗಿಸುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1290 _ 
ಸದಸ್ಯರ ಹೆಸರು ಶ್ರೀ ಬಿ.ಕೆ. ಹರಿಪ್ರಸಾದ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 23-09-2021 
ಕ್ರ.ಸಂ. ಪ್ರಶ್ನೆಗಳು ಉತ್ತರ 
ಅ | ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ | ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಪ್ರಸ್ತುತ 
ಇಲಾಖೆಯ ಪ್ರಸುತ ಆಯುಕ್ತರ ಅವಧಿಯಲ್ಲಿ | ಆಯುಕ್ತರ ' ಅವಧಿಯಲ್ಲಿ “ಎಲ್ಲರಿಗೂ ಉಚಿತ ವಿಶ್ವದ ಅತಿ 
Horadings, Bus Shelters, BMTC ಮತ್ತು | ದೊಡ್ಡ ಉಚಿತ ಲಸಿಕಾ ಅಬಿಯಾನ" ಹಾಗೂ “ನವ 
KSRTC ಬಸ್ಸುಗಳ ಮೇಲೆ ಅಳವಡಿಸಿರುವ ಭಾರತಕ್ಕಾಗಿ ಸವ ಕರ್ನಾಟಕ” ಅಮೃತ ಮಹೋತ್ಸವ 
ಜಾಹೀರಾತು/ಫಲಕಗಳ ವೆಚ್ಚಗಳೆಷ್ಟು; (ಆಕರ್ಷಕ | ಪ್ರಚಾರ ಕಾರ್ಯಗಳನ್ನು Horadings, Bus Shelters, 
| Display ಜಾಹೀರಾತುಗಳ ವಿವರ | BTC ಮತ್ತು KSRTC ಬಸ್ಸುಗಳ ಮೇಲೆ ಅಳವಡಿಸಿ 
ನೀಡುವುದು; ಮಾಡಲಾದ ಪ್ರಚಾರದ ವಿವರ ಮತ್ತು ತಗುಲಿದ ವೆಚ್ಚದ 
ವಿವರ ಇಂತಿದೆ :- 
1) ಹೋರ್ಡಿಂಗ್ಸ್‌ ಪ್ರಚಾರದ ವೆಚ್ಚ - ರೊ.7,93,53,158/- 
(ಅನ್ವಯವಾಗುವ ತೆರಿಗೆ ಪ್ರತ್ಯೇಕ) 
2) ಬಸ್ಸುಗಳ ಮೇಲೆ ಜಾಹೀರಾತು ಪ್ರಚಾರದ ವೆಚ್ಚ 
'ಬಿಎಂಟೆಸಿ ಬಸ್ಸುಗಳು - ರೂ. 1,96,84,000/- 
(ಅನ್ವಯವಾಗುವ ತರಿಗೆ ಪ್ರತ್ಯೇಕ) 
ಕೆ.ಎಸ್‌.ಆರ್‌.ಟಿ.ಸಿ. ಬಸ್ಸುಗಳು - ರೂ. 7,74,31,424/- 
(ಅನ್ವಯವಾಗುವ ತೆರಿಗೆ ಪ್ರತ್ಯೇಕ) 
- 3) ಬಸ್‌ ಶೆಲ್ಪರ್‌ ಪ್ರಚಾರದ ವೆಚ್ಚ - ರೂ. 3,98,31,117/- 
(ಅನ್ವಯವಾಗುವ ತೆರಿಗೆ ಪ್ರತ್ಯೇಕ) 
ಆ | ಇದುವರೆವಿಗೂ ಮಾಡಿರುವ ವೆಚ್ಚಗಳೆಷ್ಟು; | ಇದುವರೆವಿಗೂ ಮಾಡಿರುವ ವೆಚ್ಚ ಇಂತಿದೆ : 


1 ಹೋರ್ಡಿಂಗ್ಸ್‌ ಪ್ರಚಾರದ ವೆಚ್ಚ - ರೂ.7,93,53,158/- 
(ಅನ್ವಯವಾಗುವ ತೆರಿಗೆ ಪ್ರತ್ಯೇಕ) 

2. ಬಸ್ಸುಗಳ ಮೇಲೆ ಜಾಹೀರಾತು ಪ್ರಚಾರದ ವೆಚ್ಚ 
ಬಿಎಂಟಿಸಿ ಬಸ್ಸುಗಳು - ರೂ. 1,96,84,00೦/- 
(ಅನ್ವಯವಾಗುವ ತೆರಿಗೆ ಪ್ರತ್ಯೇಕ) 
ಕೆ.ಎಸ್‌.ಆರ್‌.ಟಿ.ಸಿ. ಬಸ್ಸುಗಳು - ರೂ. 7,74,31,424/- 
(ಅನ್ವಯವಾಗುವ ತೆರಿಗೆ ಪ್ರತ್ಯೇಕ) | 

3. ಬಸ್‌ ಶೆಲ್ಪರ್‌ ಪ್ರಚಾರದ ವೆಚ್ಚ - ರೂ. 3,98,31,17/- 


(ಅನ್ವಯವಾಗುವ ತೆರಿಗೆ ಪ್ರತ್ಯೇಕ) 


ಅನುಷ್ಠಾನ ಮಾಡಿರುವ ಸಂಸ್ಥೆಗಳು : 


ಭಾರತ ಸರ್ಕಾರದ ಅಂಗೀಕೃತ ದರ ಹೊಂದಿರುವ 


ಸಂಸ್ಥೆಗಳಾದ: 

1) M/s, SIGN POST INDIA PVT.LTD. Mumbai 

2) M/s, TIMES INNOVATIVE MEDIA LTD Mumbai 

3) M/s Sai Advertisers, Bengaluru. 2 
ಕರ್ನಾಟಕ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿರುವ ಸಂಸ್ಥೆಯಾದ: 
4) M/s MC &A, Bengaluru. 
ಸರ್ಕಾರದ ಆದೇಶ ಸಂಖ್ಯೆ: ಜಂ1/PiP/134/2021 (Pl), 
ದಿಸಾಂಕ; 21-06-202 ರಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ 
ಸಂಪರ್ಕ ಇಲಾಖೆಯ 2020-21ನೇ ಸಾಲಿನ ಮುಂದುವರೆದ 
ಯೋಜನೆಗಳಿಗೆ ಹಾಗೂ 2021-2022 ನೇ ಸಾಲಿನ ಕ್ರಿಯಾ 
ಯೋಜನೆಗೆ ಮಂಜೂರಾತಿ ನೀಡಿ, ಅನುಷ್ಠಾನಗೊಳಿಸಲು 
ಆದೇಶಿಸಿರುವಂತೆ ಆಯುಕ್ತರು ಕ್ರಮ ವಹಿಸಿರುತ್ತಾರೆ. 


ಕೆಸಿಐ-ಪಿಐಪಿ!269/2021 


"(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


